ಕರ್ನಾಟಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


1404 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಕಾರ್ಜುನ (ಸ್ಥಳೀಯ 


ಸಂಸ್ಥೆಗಳ ಕ್ಷೇತ್ರ 


ಉತ್ತರಿಸುವ ದಿನಾಂಕ: 
ಉತ್ತರಿಸುವ ಸಚಿವರು 


18.03.202೦ 
ಕಂದಾಯ ಸಚಿವರು 


ಪ್ರಶ್ನೆ 


ಉತ್ತರ 


ಬೆಳಗಾವಿ ಜಲ್ಲೆಯೆ ರಾಯಭಾಗೆ ತಾಲ್ಲೂಕಿನ ಅಕ್ರಮ- 
ಸಕ್ರಮ ಯೋಜನೆಯಡಿಯಲ್ಲ ನಿಯಮಗಳನ್ನು 
ಪಾಅಸದೇ 12.24 ಎಕರೆ ಸರ್ಕಾರಿ ಜಮೀನನ್ನು 
ಖಾಸಗಿ ವ್ಯಕ್ತಿಗೆ ಮಂಜೂರು ಮಾಡಿರುವ ವಿಚಾರ 
ಮಾಧ್ಯಮಗಳಲ್ಲ ವರದಿಯಾಗಿರುವುದು ಸರ್ಕಾರದ 
ಗಮನಕ್ಷೆ ಬಂದಿದೆಯೇ? 


ಹೌದು 


ರಾಯಭಾಗ ತಾಲ್ಲೂಕಿನ ಸುಲ್ತಾನಪುರ ಗ್ರಾಮದ ರಿ.ಸ.ನಂ.82/2 
ರಲ್ಲ ಕ್ಷೇತ್ರ 12ಎ-೭4ಗುಂ. ಗಾಯರಾಣ ಜಮೀನಿನ ಪ್ರಕರಣಕ್ಷೆ 
ಸಂಬಂಧಿಸಿದಂತೆ ಉಪವಿಭಾಗಾಧಿಕಾರಿ, ಚಿಕ್ಕೋಡಿ ಇವರಲ್ಲ 
ಮೇಲ್ಯುನವಿ ಸಲ್ಲಕೆಯಾಗಿದ್ದು, ಮೇಲ್ಕನವಿ ವಿಚಾರಣೆ 
ಹಂತದಲ್ಲಿರುತ್ತದೆ. 


ಅ). 


ಕಕ್ಷವ-ಸ ಮ ಸಹಮಮದಕಯ್ಹಾ ಇಪಾನು 
ಮಂಜೂರು ಮಾಡಲು ಇರುವ ನಿಯಮಗಳೇನು 
(ವವರ ನೀಡುವುದು); 


) ಅಕ್ರಮ `ಸಾಗುವಳದಾರರು' ನಮೂನೆ-5, 53 ಮತ್ತು 
57ರಲ್ಲ ಸಕ್ರಮಕ್ಕಾಗಿ ಅರ್ಜ ಸಲ್ಲಸಬಹುದು. 

2) ಸನ್‌ 2೦೦೮ಕ್ಕಿಂತ ಪೂರ್ವದಲ್ಲ ಅತಿಕ್ರಮಣ ಮಾಡಿ 
ಸಾಗುವಳ ಮಾಡುತ್ತಿರಬೇಕು. 

ತ) ಗರಿಷ್ಠ 4-38 ಎಕರೆ ಬುಷ್ಟಿ ಮತ್ತು 2ಎ-ಚಿ4್ಪಗುಂಟೆ ತರಿ. 
ಬಾಗಾಯತ, ತೋಟದ ಜಮೀನು ಮಂಜೂರಿಸಲು 
ಅವಕಾಶ ಇರುತ್ತದೆ. 


ಇ) 


ಕ `ನಿಯಮಗಳಡಿಯಲ್ಲ ಜಮೀನು ಮಂಜೂರು 
ಮಾಡಲು ಯಾರಿಗೆ ಅಧಿಕಾರವಿದೆ: 


ಠಾ ನಿಯಮೆಗಳಡಿಯಲ್ಲ ಜಮೀನು ಮಂಜೂರು' ಮಾಡಲು ಬಗರ್‌ 
ಹುಕುಂ ಸಾಗುವಳ ಸಕ್ರಮೀಕರಣ ಸಮಿತಿಗೆ ಅಧಿಕಾರ ಇರುತ್ತದೆ. 


ಬಗೆರ್‌ `ಹುಕುಂ ಸಾಗುವಳ ಸಕ್ರಮಕ್ನಾಗಿ ರಚಿಸಿದ 
ಸಮಿತಿ ತೆಗೆದುಕೊಂಡ ಠರಾವುಗಳಾವವು; 


ಠಾನರುವ ಸಮತ 
ತೆಗೆದುಕೊಂಡಿರುವುದಿಲ್ಲ. 


ಇಲ್ಲಯೆವರೆಗೆ `` ಯಾವುದೇ ಠರಾವು 


ಕ `ರೇತಿಯ' ಅಕ್ರಮಗಳನ್ನು ಎಸಗಿದವರ ಮೇಲೆ 
ಸರ್ಕಾರ ಯಾವ ರೀತಿಯ ಕ್ರಮ ಕೈಗೊಂಡಿದೆ? 


ಪ್ರಕರಣಕ್ಕೆ ಸಂಬಂಧಿಸಿದಂತೆ `` ಉಪವಿಭಾಗಾಧಿಕಾರಿ, ಚಿಕ್ಕೋಡಿ 
ಇವರಲ್ಲ  ಮೇಲ್ಕನವಿ ಸಲ್ಲಕೆಯಾಗಿದ್ದು, ಮೇಲ್ಮನವಿಯ 
ವಿಚಾರಣೆಯಬುಂದ ಅಕ್ರಮ ಎಸಗಿರುವುದು ಕಂಡು ಬಂದಲ್ಲಿ 
ನಿಯಮಾನುಸಾರ ಕ್ರಮವಹಿಸಲಾಗುವುದು 


ಸಂಖ್ಯೆ: ಆರ್‌ಡಿ 26 ಎಲ್‌ಜಎಲ್‌ 2೦೭೦ 


pa 


ಸ 
ಲೋ 
(ಆರ್‌.ಅಶೋಕ್‌) 
ಕಂದಾಯ ಸಚಿವರು 


